ಕರ್ನಾಟಕ ರಾಜ್ಯಪತ್ರೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ನವೆಂಬರ್ ೧೫ , ೨೦೧೨ (ಕಾರ್ತಿಕ ೨೪ , ಶಕ ವರ್ಷ ೧೯೩೪) | ಸಂಚಿಕೆ ೪೫ 

ಭಾಗ - ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ ,ಕೋಲಾರ ಜಿಲ್ಲೆ, ಕೋಲಾರ 


ಅಧಿಸೂಚನೆ 


No:MIN . OLN/ CR/ 35 /2012 -13, DATE : 05 .11 . 2012 


ವಿಷಯ :- ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ (ಕ್ರಷರ್‌ಗಳ ) ನಿಯಂತ್ರಣ ಅಧಿನಿಯಮ .2011 ರಂತೆ ಕೋಲಾರ ಜಿಲ್ಲೆಯಲ್ಲಿ 

ಕಲ್ಲುಪುಡಿ ಮಾಡುವ ಘಟಕಗಳಿಗೆ ಸುರಕ್ಷಿತ ವಲಯದ ಘೋಷಣೆ ಸಂಬಂಧವಾಗಿ 


ಉಲ್ಲೇಖ:- 1) ಹಿರಿಯ ಭೂವಿಜ್ಞಾನಿ ( ಖನಿಜ) ಕೋಲಾರ ರವರ ಕಛೇರಿ ಪತ್ರ ಸಂಖ್ಯೆ: ಹಿಭೂವಿ: ಕೋಖವಿ/ ಅನುಪಾಲನವರದಿ/ 

2011 - 12 / ದಿನಾಂಕ : 04 .07 .2012. 


2 ) ದಿನಾಂಕ: 01.09. 2012 ರಂದು ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ಸಮಿತಿ ಸಭೆಯ 

ನಡಾವಳಿಯಂತೆ. 


3) ಉಪಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ ಪತ್ರ ಸಂಖ್ಯೆ: ಎ ಎಲ್‌ಎನ್‌ಡಿ. ಸಿಆರ್ .103 /2008 - 09 /2067/ 

ದಿನಾಂಕ: 11.09.2012 . 
4) ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸೇಫರ್ ರೋನ್ ದೃಢೀಕರಣ ಪರವಾನಗಿ ಪತ್ರ 

ಸಂಖ್ಯೆ : No:109/ PCB - 75/ MIN/ 2012 - 13/ 4233 , ದಿನಾಂಕ : 20.10 . 2012 . 
5 ) ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸೇಫರ್ ಝೂನ್ ದೃಢೀಕರಣ ಪರವಾನಗಿ ಪತ್ರ 

ಸಂಖ್ಯೆ: No:11O/PCB -75/ MIN/ 2012 - 13 /4232 , ದಿನಾಂಕ20.10 . 2012. 
6) ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸೇಫರ್ ಝೂನ್ ದೃಢೀಕರಣ ಪರವಾನಗಿ ಪತ್ರ 

ಸಂಖ್ಯೆ : No :111 /PCB - 75/ MIN / 2012 - 1374231, ದಿನಾಂಕ20.10. 2012 . 


7) ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸೇಫರ್ ಝೂನ್ ದೃಢೀಕರಣ ಪರವಾನಗಿ ಪತ್ರ 

ಸಂಖ್ಯೆ : No:112/PCB -75 / MIN/ 2012 - 13 / 4230, ದಿನಾಂಕ20.10.2012. 
8) ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸೇಫರ್ ರೋನ್ ದೃಢೀಕರಣ ಪರವಾನಗಿ ಪತ್ರ 

ಸಂಖ್ಯೆ: No:113 /PCB- 75 / MIN / 2012 -1374229 , ದಿನಾಂಕ20.10 .2012 . 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ (ಕ್ರಷರ್‌ಗಳ) ನಿಯಂತ್ರಣ ಅಧಿನಿಯಮ 2011 ರ 
ನಿಯಮ 6(5) ರಂತೆ ಈ ಕೆಳಗೆ ನಮೂದಿಸಿರುವ ಪ್ರದೇಶಗಳನ್ನು ಕಲ್ಲುಪುಡಿ ಮಾಡುವ ಘಟಕಗಳನ್ನು (ಕ್ರಷರ್‌ಗಳನ್ನು ಸ್ಥಾಪಿಸಲು ಉಲ್ಲೇಖ 1 ಮತ್ತು 

( ೫೯೧೩) 


೫೯೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್ ೧೫ , ೨೦೧೨ 


ಭಾಗ ೩ 


2 ರಂತೆ ಸುರಕ್ಷಿತ ವಲಯವೆಂದು ಗುರುತಿಸಿದ್ದು, ಇದನ್ನು ಉಲ್ಲೇಖ 4, 5, 6, 7 ಮತ್ತು 8 ರಂತೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ 
ಮಂಡಳಿಯು ಅನುಮೋದಿಸಿದ್ದು ಅದರ ರೀತಿಯಲ್ಲಿ ಸಾರ್ವಜನಿಕರ ಅವಗಾಹನೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ . 


ಕಲ್ಲುಪುಡಿ ಮಾಡುವ ಘಟಕಗಳನ್ನು ನಡೆಸುವವರು ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ (ಕ್ರಷರ್‌ಗಳ) ನಿಯಂತ್ರಣ ಅಧಿನಿಯಮ 
2011 ರ ನಿಯಮ 3(1) ರ ಅನುಸಾರ ಲೈಸೆನ್ಸ್ನ್ನು ಪಡೆಯಬೇಕಾಗಿದೆ. ನಿಯಮ 3(2) ರಂತೆ ಈ ಅಧ್ಯಾದೇಶ ಪ್ರಾರಂಭವಾದ ದಿನಾಂಕದಂದು 
ಯಾವುದೇ ಪ್ರಾಧಿಕಾರದಿಂದ ನೀಡಲಾದ ಲೈಸೆನ್ಸ್‌ನೊಂದಿಗೆ ಕಲ್ಲುಪುಡಿ ಮಾಡುವ ಘಟಕದ ವ್ಯವಹಾರವನ್ನು ನಡೆಸುತ್ತಿರುವ ಯಾವೊಬ್ಬ ವ್ಯಕ್ತಿಯು 
ಮೂರು ತಿಂಗಳೊಳಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಲೈಸೆನ್ಸ್ ದೊರೆತ ಮೇಲೆ ತಮ್ಮ ಅಸ್ತಿತ್ವದಲ್ಲಿರುವ ಕಲ್ಲುಪಡಿ ಮಾಡುವ ಘಟಕವನ್ನು ಆರು 
ತಿಂಗಳೊಳಗಾಗಿ ಸುರಕ್ಷಿತ ವಲಯಕ್ಕೆ ಸ್ಥಳಾಂತರಿಸತಕ್ಕದ್ದು. 

ಕಲ್ಲುಪುಡಿ ಮಾಡುವ ವ್ಯವಹಾರಗಳನ್ನು ಕೈಗೊಳ್ಳಲು ಲೈಸೆನ್ಸ್ ಮಂಜೂರಾತಿಗಾಗಿ ಅಗತ್ಯ ದಸ್ತಾವೇಜುಗಳು ಮತ್ತು ನಿಗದಿತ ಶುಲ್ಕಗಳೊಡನೆ 
ಅರ್ಜಿಗಳನ್ನು ಸದಸ್ಯ ಕಾರ್ಯದರ್ಶಿಗಳಾದ ಹಿರಿಯ ಭೂವಿಜ್ಞಾನಿಗಳು,ಕೋಲಾರ ಜಿಲ್ಲೆ,ಕೋಲಾರ ಇವರಿಗೆ ಸಲ್ಲಿಸತಕ್ಕದ್ದು. 

ಲೈಸೆನ್ಸ್ ಮಂಜೂರಾತಿ ಅಥವಾ ನಿರಾಕರಣೆಯನ್ನು ಸ್ಥಳ ಪರಿಶೀಲನೆ, ಲೈಸೆನ್ಸ್ನ ಇತರೆ ಷರತ್ತುಗಳ ನೆರವೇರಿಕೆಯ ಬಗ್ಗೆ ಯುಕ್ತ ಸತ್ಯಾಪನೆಯ 
ತರುವಾಯ ಮಾಡಲಾಗುವುದು . ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳಿಗಾಗಿ (ಕ್ರಷರ್‌ಗಳಿಗಾಗಿ) ಗುರುತಿಸಿರುವ ಸುರಕ್ಷಿತ ವಲಯಗಳ ವಿವರಗಳು 
ಈ ಕೆಳಕಂಡಂತಿವೆ. 

1. ಹರದಕೊತ್ತೂರು, ಅಣಿಮಿಟ್ಟನಹಳ್ಳಿ ಸ್ಟೋನ್ ಕ್ರಷರ್ ಸುರಕ್ಷಿತಾ ವಲಯ 


* 
) 
R 


ತಾಲ್ಲೂಕು 


ಗ್ರಾಮ 


ಸರ್ವೆ ನಂ 


ವಿಸ್ತೀರ್ಣ ( ಎಕರೆಗಳಲ್ಲಿ) 


ಜಮೀನಿನ ವರ್ಗೀಕರಣ 


14 - 20 , 
10 - 00 


ಮಾಲೂರು 


ಹರದಕೊತ್ತೂರು 
( ಬೆಚರಕ್ ) 


6 - 00 
2 - 00 
3 - 20 


1 - 34 


2 - 00 
2 - 00 
3 - 05 


ಸರ್ಕಾರಿ ಗೋಮಾಳ 
ಸರ್ಕಾರಿ ಗೋಮಾಳ 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 


0 - 32 


3 - 02 


4 - 23 


2 - 08 


2 - 17 


0 - 11 


33 - 32 


ಮೇಲ್ಕಂಡ ಖಾಸಗಿ ಹಾಲಿ 
ಕ್ರಷರ್‌ಗಳು ಇರುವ ಪ್ರದೇಶ 


ಅನಿಮಿಟ್ನಹಳ್ಳಿ 


14 - 00 


ಸರ್ಕಾರಿ ಗೋಮಾಳ 


ಹಾಲಿ ಕ್ರಷರ್‌ 68 ಇರುವ 

ಪ್ರದೇಶ 


2 - 00 


ಖಾಸಗಿ ಜಮೀನು 


ಒಟ್ಟು 74 - 12 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್ ೧೫ , ೨೦೧೨ 


೫೯೧೫ 


2. ಓಬಟ್ಟಿ, ಜಂಗಾಲಹಳ್ಳಿ ಮತ್ತು ಕೆಂಪನಹಳ್ಳಿ ಸ್ಫೋನ್ ಕ್ರಷರ್ ಸುರಕ್ಷಿತ ವಲಯ , ಮಾಲೂರು ತಾಲ್ಲೂಕು 


೧)R 


ತಾಲ್ಲೂಕು 


ಗ್ರಾಮ 


ಸರ್ವೆ ನಂ 


ವಿಸ್ತೀರ್ಣ ( ಎಕರೆಗಳಲ್ಲಿ) 

ಎಕರೆ / ಗುಂಟೆ 


ಜಮೀನಿನ ವರ್ಗೀಕರಣ 


ಓಬಟ್ಟಿ 


55 


ಸರ್ಕಾರಿ ಗೋಮಾಳ 


ಜಂಗಾಲಹಳ್ಳಿ 


23 


ಮಾಲೂರು 


ಸರ್ಕಾರಿ ಗೋಮಾಳ 


ಒಟ್ಟು - 78.00 ಎಕರೆ 


ಸರ್ಕಾರಿ ಗೋಮಾಳ 


ಕೆಂಪನಹಳ್ಳಿ 


10 . 00 ಎಕರೆ 


3. ಮಾಕಾರಹಳ್ಳಿ ಸ್ಟೋನ್ ಕ್ರಷರ್ ಸುರಕ್ಷಿತ ವಲಯ , ಮಾಲೂರು ತಾಲ್ಲೂಕು 


೫) 


ತಾಲ್ಲೂಕು 


ಗ್ರಾಮ 


ಸರ್ವೆ ನಂ 


ವಿಸ್ತೀರ್ಣ ( ಎಕರೆಗಳಲ್ಲಿ ) 

ಎಕರೆ / ಗುಂಟೆ 


ಜಮೀನಿನ 
ವರ್ಗೀಕರಣ 


185 


ಸರ್ಕಾರಿ 

ಗೋಮಾಳದಲ್ಲಿ 
3 | ಮಾಲೂರು ಮಾಕಾರಹಳ್ಳಿ 

15 ಎಕರೆ 

ಕಲ್ಲುಗಣಿ ಗುತ್ತಿಗೆ 

ಪ್ರದೇಶವು ಇರುತ್ತದೆ 
4. ಯಳಗೊಂಡನಹಳ್ಳಿ, ಜೀನಗಾನಹಳ್ಳಿ ಸ್ಟೋನ್ಕ್ರಷರ್ ಸುರಕ್ಷಿತವಲಯ, ಮುಳಬಾಗಿಲು ತಾಲ್ಲೂಕು 


b) 


ತಾಲ್ಲೂಕು 


ಗ್ರಾಮ 


ಸರ್ವೆ ನಂ 


ವಿಸ್ತೀರ್ಣ ( ಎಕರೆಗಳಲ್ಲಿ) 

ಎಕರೆ / ಗುಂಟೆ 


ಜಮೀನಿನ ವರ್ಗೀಕರಣ 


ಇ 


ಯಳಗೊಂಡಹಳ್ಳಿ 


2.00 ಎ 
1. 08 ಎ 


1.27 ಎ 


ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 


5.13 ಎ 
9 .16 ಗು 


247 
248 


1. 24 ಗು 


ಒಟ್ಟು- 21 .08 ಎ 


ಮುಳಬಾಗಿಲು 


ಜೀನಗಾನಹಳ್ಳಿ 


ಖಾಸಗಿ ಜಮೀನು 


3 .17 ಎ 
3.18 ಎ 
3.10 
3. 26 


8 / 


8 


8 / 2 


8 


8 


8 / 3 
8/4ಎ 
8/4ಬಿ 
9 / ಪಿ1 


ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 
ಖಾಸಗಿ ಜಮೀನು 


1. 20 ಎ 


4 .18 ಎ 
ಒಟ್ಟು- 23.37 ಎ 


೫೯೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್ ೧೫ , ೨೦೧೨ 


ಭಾಗ ೩ 


5. ಮೇಡಿಹಾಳ , ಧನಮಟ್ಟಹಳ್ಳಿ ಸ್ಟೋನ್ ಕ್ರಷರ್ ಸುರಕ್ಷಿತವಲಯ ,ಕೋಲಾರ ತಾಲ್ಲೂಕು 


*)2 


ತಾಲ್ಲೂಕು 


ಗ್ರಾಮ 


ಸರ್ವೆ ನಂ . 


ವಿಸ್ತೀರ್ಣ ( ಎಕರೆಗಳಲ್ಲಿ) 

ಎಕರೆ / ಗುಂಟೆ 


ಜಮೀನಿನ ವರ್ಗೀಕರಣ 


211 


ಖಾಸಗಿ ಜಮೀನು 


ಮೇಡಿಹಾಳ 


7.08 


ಖಾಸಗಿ ಜಮೀನು 


5 | ಕೋಲಾರ 


2 .18 


ಖಾಸಗಿ ಜಮೀನು 


ಧನಮಟ್ಟಹಳ್ಳಿ 


ಒಟ್ಟು - 11 . 37 ಎಕರೆ 


ಟ 


ಈ ಮೇಲ್ಕಂಡ ಐದು ಕಲ್ಲುಪುಡಿ ಮಾಡುವ (ಸ್ಟೋನ್ ಕ್ರಷರ್ ) ಸುರಕ್ಷಿತ ವಲಯಗಳಿಗೆ ಅರಣ್ಯ , ವ್ಯವಸಾಯ ಮತ್ತು ಗಣಿ ಮತ್ತು 
ಭೂವಿಜ್ಞಾನ ಇಲಾಖೆಗಳು ಒಪ್ಪಿಗೆಯನ್ನು ಸೂಚಿಸಿರುತ್ತಾರೆ. 

ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ವಿಧಿಸಿರುವ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 


1. 


100 meters Buffer zone shall be maintained from the boundary of cultivated /settlement land or any other existing 
structures ( located adjacent to the proposed safer zone ) 


2 . 


Action shall be initiated to construct an appropriate boundary around the safer zone and there shall be planting of tall 
growing foliage bearing perennial trees all along the boundaries . At least five such rows of tall growing leafy trees shall 
form a curtain to the surrounding area so that there is no escape of dust particles to its surrounding limits . 


3 . 


Each Stone Crusher shall be allocated with a minimum area of 1 acre of land in the Safer Zone as per the requirement of 
the Karnataka Regulation of Stone Crusher Act 2011. 


4 , 


Link roads and internal roads within the Safer Zone shall be properly tarred and maintained , so the fugitive emissions are 
reduced. The ambient air quality in the Safer Zone shall confirm to the National Ambient Air Quality Standards as specified 
in Environment (Protection ) Seventh AmendmentRules. 2009 . 


5 . 


The entire area shall have a planned rain water harvesting system 


so that the location is reliant as far as water 


requirement is concerned . 


6 . 


This Notification is subject to any judgement/s of the Hon ble Supreme court or Hon ble High court of Karnataka or any 


other courts thatmay be pronounced from time to time in the said matter of Safer Zone. 


7, 


The applicant shall shift the Crushers to the Safer Zone within the time prescribed under the Karnataka Regulation of 
Stone Crushers Act. 2011 . 


8 . 


There shall not be any complaint w .r.t. water and air pollution against the crusher proposed to be established in the Safer 


Zone. 


This Notification is subjected to the conditions of the Karnataka Regulation of Stone Crushers Act. 2011 and rules, 2012 . 


ಜಿಲ್ಲಾಧಿಕಾರಿಗಳು 
ಕೋಲಾರ ಜಿಲ್ಲೆ, ಕೋಲಾರ 


PR - 1392 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್ ೧೫ , ೨೦೧೨ 


೫೯೧೭ 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು 

No . MIN . QLN/ CR./ 23 / 2012-13 Date : 08-11 - 2012 


ಅಧಿಸೂಚನೆ 


ಕಲ್ಲು ಪುಡಿ 


ವಿಷಯ : ಕರ್ನಾಟಕ ಕಲ್ಲು ಪುಡಿ ಮಾಡುವ ಘಟಕಗಳ ( ಕ್ರಷರ್‌ಗಳ) ನಿಯಂತ್ರಣ ಅಧಿನಿಯಮ, 2011 ರಂತೆ 

ಮಾಡುವ ಘಟಕಗಳಿಗೆ ಸುರಕ್ಷಿತ ವಲಯದ ಘೋಷಣೆ ಸಂಬಂಧವಾಗಿ 


ಉಲ್ಲೇಖ : 1. ದಿನಾಂಕ : 29 - 09 - 2012 ರಂದು ಜಿಲ್ಲಾ ಕಲ್ಲು ಪುಡಿ ಮಾಡುವ ಘಟಕಗಳ ನಿಯಂತ್ರಣ 

ಸಮಿತಿ ಸಭೆಯ ನಡಾವಳಿಗಳು 


2 . ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪತ್ರ ಸಂಖ್ಯೆ : No.108/PCB/MIN/ 2012 - 13/ 4135, ದಿನಾಂಕ 

: 17 - 10 - 2012 


3. ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಪತ್ರ ಸಂಖ್ಯೆ : ಎ7: ಭೂಮಿಕಲ್ಲುಗಣಿ- ಸಿಆರ್ : 4 -2012 -13, ದಿನಾಂಕ : 

08 - 11 - 2012 


4 . ಜಂಟಿ ಕೃಷಿ ನಿರ್ದೇಶಕರ ಪತ್ರ ಸಂಖ್ಯೆ : ಜಕ್ಸನಿ / ಬೆಂನಜಿ/ ಆ /1 / 2012 - 13 / 738/ 766 , ದಿನಾಂಕ : 20 - 10 -2012 


5. ಹಿರಿಯ ಭೂವಿಜ್ಞಾನಿಯವರ ಪತ್ರ ಸಂ . ಹಿಭೂವಿ: ಗಭೂಇ : ಖನಿಜ : ಸುರಕ್ಷಿತ ವಲಯ : 2012 -13 | 5, 

ದಿನಾಂಕ : 20 - 10 -2012 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಕರ್ನಾಟಕ ಕಲ್ಲು ಪುಡಿ ಮಾಡುವ ಘಟಕಗಳ (ಕ್ರಷರ್‌ಗಳ ) ನಿಯಂತ್ರಣ ಆಧ್ಯಾದೇಶ, 2011 ರ 
ನಿಯಮ 6(5) ರಂತೆ ಈ ಕೆಳಗೆ ನಮೂದಿಸಿರುವ ಪ್ರದೇಶಗಳನ್ನು ಕಲ್ಲು ಪುಡಿ ಮಾಡುವ ಘಟಕಗಳನ್ನು ( ಕ್ರಷರ್‌ಗಳನ್ನು ಸ್ಥಾಪಿಸಲು ಉಲ್ಲೇಖ 1 ಮತ್ತು 
2 ರಂತೆ ಸುರಕ್ಷಿತ ವಲಯವೆಂದು ಗುರುತಿಸಿದ್ದು, ಇದನ್ನು ಸಾರ್ವಜನಿಕರ ಅವಗಾಹನೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 


ಕಲ್ಲು ಪುಡಿ ಮಾಡುವ ಘಟಕಗಳನ್ನು ನಡೆಸುವವರು ಕರ್ನಾಟಕ ಕಲ್ಲು ಪುಡಿ ಮಾಡುವ ಘಟಕಗಳ (ಕ್ರಷರ್‌ಗಳ) ನಿಯಂತ್ರಣ ಆಧ್ಯಾದೇಶ, 
2011 ರ ನಿಯಮ 3(1) ರ ಅನುಸಾರ ಲೈಸೆನ್ಸ್ನ್ನು ಪಡೆಯಬೇಕಾಗಿದೆ. ನಿಯಮ 3( 2) ರಂತೆ ಈ ಆಧ್ಯಾದೇಶ ಪ್ರಾರಂಭವಾದ ದಿನಾಂಕದಂದು 
ಯಾವುದೇ ಪ್ರಾಧಿಕಾರದಿಂದ ನೀಡಲಾದ ಲೈಸೆನ್ಸ್‌ನೊಂದಿಗೆ ಕಲ್ಲು ಪುಡಿ ಮಾಡುವ ಘಟಕದ ವ್ಯವಹಾರವನ್ನು ನಡೆಸುತ್ತಿರುವ ಯಾವೊಬ್ಬ ವ್ಯಕ್ತಿಯು 
ಮೂರು ತಿಂಗಳೊಳಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಲೈಸೆನ್ಸ್ ದೊರೆತ ಮೇಲೆ ತಮ್ಮ ಅಸ್ತಿತ್ವದಲ್ಲಿರುವ ಕಲ್ಲು ಪುಡಿ ಮಾಡುವ ಘಟಕವನ್ನು ಆರು 
ತಿಂಗಳೊಳಗಾಗಿ ಸುರಕ್ಷಿತ ವಲಯಕ್ಕೆ ಸ್ಥಳಾಂತರಿಸತಕ್ಕದ್ದು . 

ಕಲ್ಲು ಪುಡಿ ಮಾಡುವ ವ್ಯವಹಾರಗಳನ್ನು ಕೈಗೊಳ್ಳಲು ಲೈಸೆನ್ಸ್ ಮಂಜೂರಾತಿಗಾಗಿ ಅಗತ್ಯ ದಸ್ತಾವೇಜುಗಳು ಮತ್ತು ನಿಗದಿತ ಶುಲ್ಕಗಳೊಡನೆ 
ಅರ್ಜಿಗಳನ್ನು ಸದಸ್ಯ ಕಾರ್ಯದರ್ಶಿಗಳಾದ ಹಿರಿಯ ಭೂವಿಜ್ಞಾನಿಗಳು, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು, ಇವರಿಗೆ ಸಲ್ಲಿಸತಕ್ಕದ್ದು . 

ಲೈಸೆನ್ಸ್ ಮಂಜೂರಾತಿ ಅಥವಾ ನಿರಾಕರಣೆಯನ್ನು ಸ್ಥಳ ಪರಿಶೀಲನೆ, ಲೈಸೆನ್ಸ್ನ ಇತರೆ ಷರತ್ತುಗಳ ನೆರವೇರಿಕೆಯ ಬಗ್ಗೆ ಯುಕ್ತ 
ಸತ್ಯಾಪನೆಯ ತರುವಾಯ ಮಾಡಲಾಗುವುದು . ಕರ್ನಾಟಕ ಕಲ್ಲು ಪುಡಿ ಮಾಡುವ ಘಟಕಗಳಿಗಾಗಿ ( ಕ್ರಷರ್‌ಗಳಿಗಾಗಿ) ಗುರುತಿಸಿರುವ ಸುರಕ್ಷಿತ 
ವಲಯಗಳ ವಿವರಗಳು ಈ ಕೆಳಕಂಡಂತಿವೆ 

ಪ್ರಸ್ತಾವನೆ 1. ಕನ್ನನಾಯಕನ ಅಗ್ರಹಾರ ಸ್ಟೋನ್ಕ್ರಷರ್ ಸುರಕ್ಷಿತ ವಲಯ 


ಕ್ರ ಸಂ 


ತಾಲ್ಲೂಕು 


ಗ್ರಾಮ 


ಸರ್ವೆ ನಂ . 


ವಿಸ್ತೀರ್ಣ 
ಎ - ಗು 


ಜಮೀನಿನ ವರ್ಗೀಕರಣ 


16 /lಎl 


3 - 10 


ಖಾಸಗಿ 


ಆನೇಕಲ್ಲು 
_ _ 


ಕನ್ನನಾಯಕನ ಅಗ್ರಹಾರ 
| _ _ 


ಖಾಸಗಿ 


2 
3 | 


- 


... 


| 
| 


16/1ಎ 
16/ಎ 


3-10 
2-20 


16/13 


2 - 20 


ಖಾಸಗಿ 


16 /1ಬಿ 


0 - 02 


ಖಾಸಗಿ 


೫೯೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್ ೧೫, ೨೦೧೨ 


ಭಾಗ ೩ 


ಕ್ರ ಸಂ 


ತಾಲ್ಲೂಕು 


ಸರ್ವೆ ನಂ . 


ವಿಸ್ತೀರ್ಣ 
ಎ - ಗು 


ಜಮೀನಿನ ವರ್ಗೀಕರಣ 


| 


- 


16/ ಬಿ2 


16 /1ಬಿ2 


| 


3-00 


3 - 00 


ಖಾಸಗಿ 


16 / ಬಿ3 


3 - 00 


ಖಾಸಗಿ . 


16 / 3 


9 - 00 


| 


ಖಾಸಗಿ 


ಖಾಸಗಿ 


* _ _ 


16/5 


| 


15- 00 


15 - 00 


ಖಾಸಗಿ 


ವಿಷೇಶ ಸೂಚನೆ : ಖಾಸಗಿ ಜಮೀನಿನಲ್ಲಿ ಜಮೀನಿನ ಮಾಲಿಕರು ಅಥವಾ ಅವರ ಅನುಮತಿ ಪಡೆದವರು ಮಾತ್ರ ಕ್ರಷರ್‌ ಸ್ಥಾಪಿಸಲು ಅರ್ಜಿ 

ಸಲ್ಲಿಸಬಹುದು. 


ಈ ಮೇಲ್ಕಂಡ ಕಲ್ಲು ಪುಡಿ ಮಾಡುವ ಕ್ರಷರ್‌ ಸುರಕ್ಷಿತ ವಲಯಗಳಿಗೆ ಅರಣ್ಯ , ವ್ಯವಸಾಯ ಮತ್ತು ಗಣಿ ಮತ್ತು 
ಭೂವಿಜ್ಞಾನ ಇಲಾಖೆಗಳು ಒಪ್ಪಿಗೆಯನ್ನು ಸೂಚಿಸಿರುತ್ತಾರೆ. 
ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಯವರು ವಿಧಿಸಿರುವ ಈ ಕೆಳಕಂಡ 
ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 


1 . 


There shall not be construction of any building or other structures within 


1 Km radius from the boundary of Safer 


Zone. 


2. 


buffer zone shall be maintained from the boundary of Agricultural lands (Located Adjacent to the proposed safer 


zone) 


Action shall be initiated to construct an appropriate boundary around the safer Zone and there shall be planting of tall 
growing foliage bearing perennial trees all along the boundaries. At least five such rows of tall growing leafy trees 
shall form a curtain to the surrounding area so that there is no escape of dust particles to its surrounding limits. 


4 . 


Each Stone Crusher shall be allocated with a minimum area of 1 Acre of land in the Safer Zone as per the 
requirement of the Karnataka Regulation of Stone Crusher Act, 2011. 


5 . 


Link roads and Internal roads within the Safer Zone shall be properly tarred and maintained so that fugitive 
emissions are reduced . The ambient air quality in the Safer Zone shall conform to the National Ambient Air Quality 
Standards as specified in Environment (protection ) Seventh Amendment Rules, 2009. 


6 . 


The entire area shall have a planned rain water harvesting system so that the location is reliant as far as water 


requirement is concerned. 


7. 


This Notification is subject to any judgment/s of the Hon ble Supreme Court or High Court or any other Courts that 
may be pronounced from time to time in the said matter of Safer Zone. 


8. 


The Applicant shall shift the Crushers to the Safer Zone within the time prescribed under The Karnataka Regulation 
of Stone Crushers Act, 2011. 


9 . 


There shall not be any complaint w .r.t. Water & Air pollution against the crusher proposed to be established in the 


Safer Zone. 


This notification is subject to the conditions of the Karnataka Regulation of Stone Crusher Act, 2011 and Rules, 2012 . 


ಜಿಲ್ಲಾಧಿಕಾರಿಗಳು 
ಬೆಂಗಳೂರು ನಗರ ಜಿಲ್ಲೆ 


PR - 1393 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್ ೧೫, ೨೦೧೨ 


೫೯೧೯ 


FORM NO . 151 


(See rule 315 ) 
The Companies Act, 1956 


Members Voluntary Winding Up 


Notice by Liquidator ofhis appointment in Official Gazette 


Under Section 516 and rule 315 


Name of the Company : 


Everest Management Software Private Limited 


25th October 1994 


Date of Incorporation & Registration No. of 
Company : 


U72300KA1994PTC029911 


Nature of Business : 


The Company is a 100 % Export oriented unit registered under STPI scheme 
at Bangalore and provides services to its holding Company Everest Software 
Inc. at a pre agreed markup as per the contractual terms. 


1/2 , Lalitha Nilaya, Ground Floor, 


Address of Registered Office: 


4th Cross, RMV II Stage , Bhoopasandra , 
Bangalore – 560094 


Name of Liquidator : 


B Hemanth 


No . 31/5 , I Floor , NN Plaza, Vanivilas Road , 


Address of the Liquidator: 


Basavanagudi, Bangalore - 560004 


Date of Appointment: 


20th September 2012 


By Whom Appointed : 


Members by passing a Special Resolution at the Extra Ordinary General 
Meeting held on 20th September 2012 


Place : Bangalore 
Date : 1st October 2012 


B Hemanth 
Liquidator 


PUBLIC NOTICE 


TO BE PUBLISHED IN OFFICIAL GAZETTE BY COMPANY 


IN THE MATTER OF COMPANIES ACT, 1956 


AND 


EVERESTMANAGEMENT SOFTWARE PRIVATE LIMITED 


(1/2 Lalith Nilaya , 4th Cross, RMV 2nd Stage , Bhoopasandra , Bangalore 560094) 


Notice is hereby given pursuant to Section 485 (1) of the Companies Act , 1956 , for general information that the members 
of the Everest Management Software Private Limited at an Extra-ordinary General Meeting of the Company held on 20th September 
2012, have passed the following Special Resolution to wind up the above Company voluntarily 


୪୬୦ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ ನವೆಂಬರ್ ೧೫ , ೨೦೧೨ 


ಭಾಗ ೩ 


" RESOLVED THAT pursuant to Section 484 (1)(b ) of the Companies Act, 1956 , the Company be wound up voluntarily, and 
that Mr. B Hemanth , having his office at 31/5 , I Floor, Vani Vilas Road , Basavanagudi, Bangalore 560004 , be appointed as a 
liquidator, for the purpose of such winding up and that the remuneration of the said Mr. B Hemanth be fixed at a sum of Rs. 1,00 , 000 
in addition to the winding up costs , charges and expenses . 


RESOLVED FURTHER THAT Mr. B Hemanth, be and is hereby conferred with all the powers as identified under Section 
512 read with Section 457 of the Companies Act, 1956 , in connection with the voluntary winding up process, and to do all incidental 
and ancillary things permitted and approved under the law for the time being in force , and is expedient to complete the process of 
voluntary liquidation." 


For and on behalf of Everest Management Software Private Limited 

(Company in liquidation ) 


B Hemanth 


Place : Bangalore 
Date : 1st October 2011 


Liquidator 


PUBLIC NOTICE 


TO BE PUBLISHED IN OFFICIAL GAZETTE BY COMPANY 


IN THE MATTER OF COMPANIES ACT, 1956 


AND 


EVEREST MANAGEMENT SOFTWARE PRIVATE LIMITED 


(1/2 Lalith Nilaya , 4th Cross, RMV 2nd Stage , Bhoopasandra , Bangalore 560094 ) 


Notice is hereby given pursuant to Section 485 (1) of the Companies Act , 1956 , for general information that the members 
of the Everest Management Software Private Limited at an Extra- ordinary General Meeting of the Company held on 20th September 
2012 , have passed the following Special Resolution in relation to appointing the voluntary liquidator for the winding up of the 


Company. 


“ Resolved that pursuant to Section 484 (1)(b ) of the Companies Act, 1956, the Company be wound up voluntarily , and that 
Mr. B Hemanth , having his office at 31/5 , I Floor, Vanivilas Road , Basavanagudi, Bangalore 560004 , be appointed as a liquidator , for 
the purpose of such winding up and that the remuneration of the said Mr. B Hemanth be fixed at a sum of Rs. 1,00 ,000 in addition to 
the winding up costs , charges and expenses." 


For and on behalf of Everest Management Software Private Limited 

(Company in liquidation ) 


Place : Bangalore 


B Hemanth 


Date : 1st October 2012 


Liquidator 


P . D . 94 


